Funding: IKS/Tattva Heritage. Digitization: Sarayu TrusteGangotri 


ವಿನೋಬಾ 


ಅನುವಾದೆ 


ಅರೆ ಹೈಯರ್‌ 


ತಿರುನಾರಾಯಣಪುರಂ 


ಮೇಲುಕೋಟೆ 
೧೯೯೨ 


20-0, Bhagavad Ramanuja National Research Institute, Melukote Collection 


Funding: IKS/Tattva Heritage. Digitization: Sarayu TrusteGangotri 


ಹಿಂದೂಧರ್ಮ- 
ಈ ಪುಸ್ತಕದ ಪ್ರಕಾಶನಕ್ಕೆ ನೆರವಾ ಸಂಪತ್ತಿದಾನಿಗಳು 
ಶ್ರೀಯಂತರಾದ:- 

೧. ನಲ್ಲಾರ್‌ ಗೋಪಾಲನ್‌ 


ವಿ. 


೯. 
೧೦. 


ಶ್ರೀನಿವಾಸರಾಘವಾಚಾರ್‌ ಮತ್ತು ಬಳೆಗ 
ಮಾ. ಶ್ರೀ. ಎಂ. ವಿ. ಯದುಗಿರಿಯಮ್ಮ 

ಎಂ. ವಿ. ಚಕ್ರವರ್ತಿ 

ರೇಣುಕಾ ಮಹೇಶ 

ಭಾರದ್ವಾಜ್‌ 
ಚಕ್ರಪಾಣಿ 

ಎಂ. ಆರ್‌. ಕೃಷ್ಣನ್‌ 
ಎಸ್‌. ಶ್ರೀನಿವಾಸಮೂರ್ತಿ 

ಕಡಾಂಬಿ ರಘ 

— ಅರೈಯರ್‌ 


(೮-0. Bhagavad Ramanuja National Research Institute, Melukote Collectior 


OE 


A 


Funding: IKS/Tattva Heritage. Digitization: Sarayu TrustleGangotri 


ಪ್ರಾಸ್ತಾವಿಕ 
ಅಧ್ಯಾತ್ಮ ಹಳೆ ಹಳೆಯದಾದಷ್ಟೂ ಮಾನ್ಯ. ಯಗ್ವೇದ "ವಿಶ್ವ 


ಮಾನುಷ' ಎಂಬ ವ್ಯಾಪಕವಾದ ಹೆಸರನ್ನೇ ನಮಗೆಲ್ಲ ನೀಡಿದೆ. 
ಹೊಚ್ಚ : ಹೊಸ ಸಾಮಾಜಿಕ ವಿಜ್ಞಾನವೂ ವಿಶ್ವಮಾನವರಿಗೆ ಮಾನ್ಯ. 
ವೇದಾನ್ತ ವಿಜ್ಸ್ಸನಗಳಿಂದಲೇ ನಿಶ್ಚಿತವಾದ ಎಲ್ಲರ ಲೇಸನ್ನೂ 
ಬಯಸುವ ಅರ್ಥ ಸಿಗುವುದು. | 
ಈ ಜಾಗತಿಕ ಹಿನ್ನೆಲೆಯಲ್ಲಿ ಮಾನವ ಮಾನವರಿಗೆಲ್ಲ, ಒಂದೇ 
ಸಾರತಮ ಧರ್ಮ. ಅದರೊಳಗೆ ವಿವಿಧತೆ. ಅಡಗಿದೆ. ಆದರೂ 
ಅವಷ್ಟನ್ನೂ ದಾಟಿದ ಧರ್ಮ ಒಂದೇ!  ಸಿದ್ಧಧರ್ಮ - ಶುದ್ಧಧರ್ಮ. 
ಅದನ್ನು ಬ್ರಹ್ಮ, ಆತ್ಮಾ, ಸತ್‌, ನಾರಾಯಣ, ಅಲ್ಲಾ, 
ಆಲ್‌ಮೈಟಿ, ಶೂನ್ಯ, ನೀತಿ, ಆಹಿಂಸೆ ಯಾವ ಹೆಸರಿಂದಲಾದರೂ 
ಕರೆಯೋಣ. ಬಿಡೋಣ. ಅದಂತೂ ಒಂದೇ! | 
" ಅವರವರ ಪರಿಸ್ಥಿತಿ, ಅಭಿರುಚಿ, ಮಟ್ಟಗಳಿಗೆ ಆಯಾಯಾ 
ವಿಶೇಷ ಧರ್ಮಗಳು ಅವರವರಿಗೆ ಆಚಲ ಮಾನ್ಯವೇ! ಆದರೂ. ಉಳಿದ 
ಸಾಮಾನ್ಯ ಧರ್ಮಕ್ಕೆ ಅವಿರೋಧಿ. ಈ ಪರಿಪಾಕವೇ ಯುಗಧರ್ಮ. 
ಅದೇ ಚಿತ್‌-ಅಚಿತ್‌-ಈಶ್ವರರಲ್ಲಿನ ಸಾಮ್ಯ. ಈಶ್ವರ, ಸಾವನ: 
ಸ್ವಯಂಸತ್ಮ. ಜೀವಾತ್ಮ, ಸತ್ಯ ಸಾಕ್ಷಾತ್ಕಾರಕ್ಕಾಗಿ ಪ್ರೇವಂಳ ಸರ್ವ 
ಸೇವಾ ನಿಷ್ಠ. ಜಡಜಗತ್ತೆಲ್ಲವೂ ಸೇವಾ ಸಾಮಗ್ರೀ, 


| ಇ 
(೮-0. Bhagavad Ramanuja National Research Institute, Melukote Collectior 


Funding: IKS/Tattva Heritage. Digitization: Sarayu TrusteGangotri 
೨ 


ಇನ್ನೂರು ವರ್ಷಗಳಿಂದ : ಜಗತ್ತಿನ ಸ್ಫುರಣೆಯನ್ನು ಗಮನಿ 
ಸಿದರೆ ಫ್ರಾನ್ಸಿನ ಕ್ರಾಂತಿಯ ಶ್ರಿಸೂತ್ರೀ ಬಲು ಮನನೀಯ. ಸಮಾನತೆ, 
ಸ್ವಾತಂತ್ರ್ಯ, ಬಂಧುಭಾವ, ಸಕಲ ಮಾನವ ಧರ್ಮದ ಒಂದು ಸರ್ವ 
ಅವಿರೋಧಿ ಸಂಹಿತೆಯೇ ಇದೆನ್ನಬಹುದು, ತಂತ್ರಜ್ಞಾನ, ವಿದ್ಯು 
ಚ್ಛಕ್ತಿ, ಔದ್ಯೋಗಿಕ ಕ್ರಾಂತಿ, ಆಡಳಿತ ಕ್ರಮಗಳ ನಾನಾ ಹಂತಗಳು, 
ಧನವಾದ, ಸಾಮ್ಯವಾದ, ಸಾಮ್ರಾಜ್ಯವಾದ, ಜಾತಿವಾದ, ಪಕ್ಷ 
| ವಾದ ಮುಂತಾದವುಗಳೆಲ್ಲಾ ವಿಫಲಗೊಳ್ಳುತ್ತಿರುವ ಈ ಸಂದರ್ಭ 
ದಲ್ಲಿ ನಿಜವಾದ ವಿಚಾರಕ್ರಾಂತಿ ಅತ್ಯಗತ್ಯ. ೧೯-೨೦ ಈ 
ಎರಡೂ ಶತಮಾನಗಳಲ್ಲಿ ಸತ್ಯ ಶೋಧನೆಗಾಗಿ ಅಹಿಂಸಾ ಪ್ರೇಮಳ 
ಪ್ರಯೋಗವನ್ನು ಸಕಲ ಕ್ಷೇತ್ರಗಳಲ್ಲೂ ಮಾಡಿತೋರಿದ ಗಾಂಧೀ. 
ಆತನಿಂದ ಸೈ ಆನಿಸಿಕೊಂಡವ ಆಚಾರ್ಯ ವಿನೋಬಾ. | 


ಇವರು ೭೦ ವರ್ಷಗಳ ಹಿಂದೆಯೇ ಬರೆದ “ಅಭಾವ ಕೀ 
ಮಹಿಮಾ” ಎಂಬ ಅಪೂರ್ವ ಲೇಖನದ ಆಂಶಿಕ ಅನುವಾದವೇ ಈ 
ಪ್ರಕೃತ ಕೃತಿ.“ಮೈತ್ರೀ” ಪತ್ರಿಕೆ ಮತ್ತು “ಸರ್ವೋದಯ ವಾಹಿನಿ” 
ಪತ್ರಿಕೆಗಳಿಂದ ಉಪಕಾರ ಪಡೆದುಕೊಂಡಿರುವ ಈ ಕಿರು ಹೊತ್ತಿಗೆ. 
ಯಥಾರ್ಥ. ವೈಜ್ಞಾನಿಕ ಆಧ್ಯಾತ್ಮಿಕ ಕ್ರಾಂತಿಗೆ, ಸರ್ವಭೂತಾಭ್ಯು 
ದಯ ಹಾಗೂ ನಿಶ್ರೇಯಸಕ್ಕೆ ಸ್ಫೂರ್ತಿ ನೀಡಲ್ಕಿ 


ಅರೆ ಯರ್‌ 


(೮-0. Bhagavad Ramanuja National Research Institute, Melukote Collectior 


Funding: IKS/Tattva Heritage. Digitization: Sarayu TrusteGangotri 


ಹಿಂದೂಧರ್ಮ 
r ತ್ತ ಕಿ ವಿನೋಬಾ. 


ನಾನು, ನೀನು, ಅದು ಎಂಬ ಮೂರಂ ಪುರುಷಗಳಿಂದ ಇಡೀ 
ವಿಶ್ವದ ವ್ಯಾ ಖ್ಯಾನವೆಲ್ಲಾ ಆಗಿಹೋಗುತ್ತದೆ. “ಅಹಂ ತ್ವಂ ತತ್‌.” 
ನ ನ ಅದೇ ಆಗಿದ್ದೆ €ವೆ. ನಾನು ಎಂದರೆ ರವ 
ರೊಂದು ಜೀವ. ನೀನು ಎಂದರೆ ಅದಲ್ಲದ ಸರ್ವಜಗತ್ತು.. ಅದು 
ಎಂದರೆ ಇವೆರಡಕ್ಕೂ ದಾಟಿರುವ ಜಗತ್‌ಕರ್ತಾ. ' 
ಇವು ಮೂರೂ ಅನ್ಯೋನ್ಯ ಭಾವದಿಂದಲೇ: ಸಹಜವಾಗಿ: 
' ಓತಪ್ರೋತವಾಗಿವೆ. ಅಂದರೆ:-  : 

. 0.: ನನ್ನಲ್ಲಿ ಸರ್ವಭೂತಗಳೂ ಹಾಗೂ ಪರಮೇಶ್ವ ರ; 

9 ಸರ್ವಭೂತಗಳಲ್ಲಿ ಪರಮೇಶ್ವರ ಮತ್ತು ನಾನು; 

೩, ಪರಮೇಶ್ವರನಲ್ಲಿ ನಾನು ಮ ಸರ್ವಭೂತಗಳು; 


ಹಿಂದೂಧರ್ಮದ ರಚನೆಯನ್ನು ತತ್ವದ್ರಷ್ಟಾರರಾದ ಮಹರ್ಷಿ 
ಗಳು ಈ *ಅನ್ಯೋನ್ಯಭಾವ'ವೆಂಬ ಉದಾರ ವ್ಯಾಪಕ ತತ್ವದ 
ಆಧಾರದಿಂದಲೇ ಎಸಗಿರುವುದು. ಆದುದರಿಂದ "ಹಿಂದೂಧವರ್ವು' 
ಎಂಬುದಕ್ಕೆ ವ್ಯಾವರ್ತಕ 'ವ್ಯಾಖ್ಯಾನ ಮಾಡಲು ಹೊರಟರೆ ಅದ 
ಹಿಂದೂಧರ್ಮದ ಬುಡಕ್ಕೇ ಕೊಡಲಿಪೆಟ್ಟು. 


(೮-0. Bhagavad Ramanuja National Research Institute, Melukote Collectior 


"೧-0. Bhagavad Ramanuja National Research Institute, Melukote Collectior 


ಆ ಹು 


Funding: IKS/Tattva Heritage. Digitization: Sarayu TrusteGangotri 


ಲ 


ವ್ಯಾವರ್ತಕ ವಾಖ್ಯಾನವೆಂದರೇನು? 

ಯಾರು ಮುಸಲ್ಮಾನರಲ್ಲವೋ, ಈಸಾಯಿ ಅಲ್ಲವೋ, ಬೌದ್ಧ 
ಪಾರಸಿ ಇತಾ $ದಿಯಲ್ಲವೋ ಅವರು ಹಿಂದೂ. ಇರುವುದನ್ನು ನೇರ 
ಹೇಳದೆ. "ಅದು' ಇತರ" ವಸ್ತುಗಳಿಂದ" ಭಿನ್ನ” ಎಂಬ ಪರೋಕ್ಷ 
ವರ್ಣನೆಗೆ ವ್ಯಾವರ್ತೆಕ ವಾ:ಖ್ಯೆ ಯೆ`ನ್ನುವುದು. ಈ':"ಅನ್ಕೋನ,- 
ಅಭಾವ? ಸರಿಯಾ ದಲ್ಲಿ `ಅನರ್ಥಕಾರಿ: ' ಏಕೆಂದರೆ ಇಡೀ ವಿಶ್ವ 
ಸಮಾಜ "ಅನ್ಕೋನ್ಯ ಭಾವ'ದಿಂದಲೇ' ನಿಂತಿವೆ 


ವಿಚಾರ ಸ್ವಾತಂತ್ರ್ಯ: 

ಹಿಂದೂ ಧರ್ಮವನ್ನು "ಸನಾತನ ಧರ್ಮ" ಎನ್ನೆಲಾಗುತ್ತದೆ. 
ಯಾವಾಗಲೂ, ಎಲ್ಲೆಲ್ಲೂ": ಎಲ್ಲರ' ಭಾಗಕ್ಕೂ ಇರುವ ಸ್ವಾಭಾವಿಕ 
ಸಹಜಧರ್ಮವೆಂದೇ. ಅದರ : ಅರ್ಥ. ಭಗವದ್ಗೀತೆ. ಇದನ್ನೇ 
ಸ್ವಧರ್ಮ,ಎನ್ನುತ್ತದೆ.. 

ಆದರೆ ಒಂದು. ಸ್ವರ .ಇತಿಹಾಸದಲ್ಲಿ ಕೇಳಿಬರುತ್ತದೆ. ..ಅದೇ 
ನೆಂದರೆ : “ಹಿಂದೂಧರ್ಮ ಬೌದ್ಧ ಧರ್ಮವನ್ನು ಭಾರತದಿಂದ ಹೊರ 
ಗಟ್ಟಿತು” ಎಂದು. ಈ ಮಾತು ಅಜ್ಞಾನ ; 'ಮೂಲಕವಾದುದು. 
ವಸ್ತುಸ್ಥಿ ತಿಯೆಂದರೆ ಬುದ್ದ ದೇವನಲ್ಲಿ - ಸತ್ಯ ದ. ಅಂಶಾವತಾರವನ್ನೆ 


ಹಿಂದೂಧರ್ಮ ಗುರುತಿಸಿದೆ. ಬೌದ್ಧದರ್ಶನದ ವಿಶಿಷ್ಟ. - ಅಂಶಗಳನ್ನೂ - 


Funding: IKS/Tattva Heritage. Digitization: Sarayu Trust/eGangotri 
೫. 


ಹಿಂದೂಧರ್ಮ ತನ್ನಲ್ಲಿ ಆಡಗಿಸಿ. ಆರಗಿಸಿಕೊಂಡಿದ್ದರಿಂದ ಬೌದ್ಧ 
ರ್ಮ ಭಾರತದಲ್ಲಿ ಚರಿತಾರ್ಥವಾ ಇರಿತ ಎಲ್ಲಿ ಬೌದ್ಧಧರ್ಮದ 
ಅವಶ್ಯಕಕೆಯೋ ಅಲ್ಲಿ ಅದು ತನ್ನ ಆವಾಸ ಮಾಡಿಕೊಂಡಿತು. ಇದರ 
ಅರ್ಥವೆಂದರೆ ಬೌದ್ಧಧರ್ಮ ಎನ್ನುವುದು ಬೀದರದ ಒಂದು 
ನೋಟವೇ ಹೊರತು ಪೂರಾ ಹಿಂದೂಧರ್ಮದಿಂದ ಭಿನ್ನವಲ್ಲ 


ಅಂದಿನ "ಹಿಂದೂ ಸಮಾಜ'ದಲ್ಲಿ ಅಂದರೆ, ತಾವೇ ಹಿಂದೂ 
ಗಳು, ಬೌದ್ಧರಲ್ಲ ಎಂಬ ಹಿಂದೆ ಹೇಳಿದ ವ್ಯಾವರ್ಶಕ ಸಾಮಾಜಿಕ 
ಮೌಲ್ಯ ದಿಂದಾಗಿ ಬೌದ್ಧಧರ್ಮ ಹಿಂದೂಧರ್ಮದಿಂದ ಬೇರೆಯಾದ 
ಒಂದು ಸ್ವತಂತ್ರ ಧರ್ಮ “ಎನ್ನುವ ಸಾಮಾಜಿಕ ಧೋರಣೆ ಬೆಳೆಯಿತಷ್ಟೆ. 
ಅದು ಹಿಂದೂಧರ್ಮದ ದರ್ಶನದ ನಿಜವಾದ ಅಂಶವಲ್ಲ. ಆಮೇಲೆ 
ಈ ಅಂಶ ಗಮನಕ್ಕೆ ಬಂದುದರಿಂದ ಬೌದ್ಧ ಧರ್ಮವನ್ನು ಹೊರೆ 
ಹಾಕಿದರೂ ಬೌದ್ಧ ದರ್ಶನ ಹಿಂದೂದರ್ಶನದ ಒಂದು ಅಂಗವಾಗಿ 
ಉಳಿದುಕೊಂಡಿವೆ. ಬೌದ್ಧಿಕ: ಚರ್ಚೆಯ 'ಅಖಾಡಾಗಳಲ್ಲಿ ಗೆಲುವು- 
ಸೋಲಂ ಎರಡಕ್ಕೂ ಮರ್ಯಾ ದೆಯ ಪುರಸ್ಕಾರ. ಎಂಬುದೇ ಹಿಂದೂ 
ಧರ್ಮ ಹಾಗೂ ದರ್ಶನದ ದ ಏಕೆಂದರೆ ಯಾವೊಂದೂ 
ವಿಶ್ವದಲ್ಲಿ ನನ್ನನ್ನು ಬಿಟ್ಟಿಲ್ಲ. - ನಾನು, ನೀನು ಆ ವಿಶ್ವಪತಿಯಿಂದ 
ಹೊರತೂ ಅಲ್ಲ; ಈ ಅನ್ಯೋನ [ಭಾವವೇ ಹಿಂದೂಧರ್ಮದ 
ಸ್ಮಾಯೀಭಾವ. ಹಿಂದೂಧರ್ಮ ವಿಶಾಲವಾದುದರಿಂದ ಉಳಿದೆಲ್ಲ 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri 
೬ 


ದರ್ಶನಗಳೊ ಸಮಾವೇಶಗೊಳ್ಳುವಂತಹ ಅಂತಃಶಕ್ತಿ ಹಾಗೂ ಔಚಿತ್ಯ 
೦ದೂಧರ್ಮದಲ್ಲಿ ಇದ್ದೇ ಇದೆ. ಎಷ್ಟೇ ವಿಚಾರ ಭೇದಗಳನ್ನಾದರೂ 
ಹಿಂದೂಧರ್ಮ ಸಹಿಸಿಕೊಳ್ಳುವುದೇ ಅದರ ಶಕ್ತಿ ಸಾಮರ್ಥ್ಯ! 
ಆಚಾರ ಸ್ವಾತಂತ್ರ್ಯ : 
ಹಿಂದೂಧರ್ಮ, ವಿಚಾರಕ್ಷೇತ್ರದಲ್ಲಿ ಸ್ವತಂತ್ರವಾಗಿರುವಂತೆಯೇ 
ಆಚಾರಗಳಲ್ಲೂ ಭೇದ ಪ್ರಭೇದಗಳನ್ನು ಸಹಜವಾಗಿಯೇ ಸಹಿಸಿ 
ಕೊಳ್ಳುತ್ತದೆ. ಇದೂ ಒಂದಂ ಹಿಂದೂಧರ್ಮದ ಅದ್ಭುತ ಶಕ್ತಿ ! 


ಉದಾಹರಣೆಗೆ:- 

ಬ್ರಾಹ್ಮಣಾದಿ ವರ್ಣಭೇದ; 

ಬ್ರಹ್ಮಚರ್ಕಾದಿ ಅಶ್ರಮಭೇದ; 

ಶೈವ ವೈಷ್ಣವಾದಿ ದೇವತಾಭೇದ; ದ್ರ 

ದ್ವೈತ ಅದ್ವೈತ ವಿಶಿಷ್ಟಾದ್ವೈತಾದಿ ದರ್ಶನಭೇದಃ 
ಕಬೀರ-ನಾನಕ್‌ ಮುಂತಾದ ಪಂಥಭೇದ; 

ರಾಮದಾಸ ಚೈತನ್ಯಾದಿ ಭಕ್ತಿಭೇದ; 

ಶ್ರೌತಸ್ಮಾರ್ತಾದಿ ಶಾಸ್ತ್ರಕರ್ಮಭೇದ; 

ಉತ್ಸರ್ಸ ಅಪವಾದಾದಿ ನಿಯಮಭೇದ : ಅಂದರೆ 


ಸಾಮಾನ್ಯ ಹಾಗೂ ವಿಶೇಷ ನಿಯಮಗಳ ಹೊಂದಾಣಿಕೆ 
೯, ತೀರ್ಥ ಕ್ಷೇತ್ರಾದಿ ಸ್ಥಳಭೇದ; | 


ಇಣ ES 


೮-0. Bhagavad Ramanuja National Research Institute, Melukote Collectior 


Funding: IKS/Tattva Heritage. Digitization: Sarayu TrusteGangotri 
೭ 


ಎಂಬೀ ಅನೇಕ ಕಾರಣಗಳಿಂದ ಹಿಂದೂಧರ್ಮ ಆಚಾರಭೆದೇ 
ಗಳನ್ನು ಅವರವರಿಗೆ ಮಾನ್ಯಮಾದಿದೆ. ಇದರಿಂದೇನೂ ಹಿಂದೂ 
ಧರ್ಮ ಮುಳುಗಿ ಹೋಗುವುದಿಲ್ಲ. ಅನೇಕ ಉಪನದಿಗಳು ಒಂದ 
ಕೊಂದು ಸೇರಿ ಕೊನೆಗೆ ಸಮುದ್ರಕ್ಕೇ ಸೇರುವುವಷ್ಟೇ ! 


ಭಗವದ್ಗೀತೆ ಹೇಳುವಂತೆ, “ಸ್ವೇ ಸ್ವೇ ಕರ್ಮಣಿ ಅಭಿರತಃ 
ಸಂಸಿದ್ಧಿಂ ಲಭತೇ ನರಳ”. ಅವರವರ ಆಚಾರದಲ್ಲಿದ್ದೂ ಪ್ರತಿ 
ಮಾನವನೂ ಗುರಿ ತಲುಪಬಹುದೆಂಬುದು ಗಮನಾರ್ಹ. ದ 
ರಿಂದಲೇ ಮಾನವನಲ್ಲಿ ಎಷ್ಟೇ ಆಚಾರಭೇದ ಇರಬಹುದಾದರೂ, 
ಅವು ಇತರರ ಆಚಾರಗಳಿಗೂ ಮಾನ್ಯತೆ ಕೊಟ್ಟಿವೆ ಎಂಬ ಅಂಶ. ಇಲ್ಲಿ 
ನಮಗೆ ಸಿಗುವುದು. ಭಾರತದಲ್ಲಿ ಮನೆಗೆ ಅತಿಥಿ ಬಂದರೆ ತಲೆಗೆ 
ಟೊಪ್ಪಿಯನ್ನೋ ರುಮಾಲನ್ನೋ ಧರಿಸಿ ಸ್ವಾಗತಿಸಬಹುದು, ಅದೇ 
ಪಾಶ್ಚಾತ್ಯ ದೇಶಗಳಲ್ಲಿ ತಲೆಯ ಮೇಲಿನ ಹ್ಯಾಟನ್ನು ತೆಗೆದು 
ಸತ್ಕರಿಸಬಹುದು. ' ನಮ್ಮದು ಉಷ್ಣದೇಶ, ಅವರದು ಶೀತದೇಶ. 
ಬಂದ ಅತಿಥಿದೇವರಿಗಾಗಿ ನಾವೆಷ್ಟೇ ಕಷ್ಟವನ್ನು ಸಹಿಸಬೇಕಾಗಿ 
ಬಂದರೂ ಸಂತೋಷದಿಂದ ಅದನ್ನು ಸುಖವೆಂದೇ ಭಾವಿಸುವ ಒಂದೇ 
ಜೀವಾಳ ಈ ಆಚಾರಭೇದಗಳ ಹಿಂದೆ ಅಡಗಿದೆ. 
ಒಟ್ಟಿನಲ್ಲಿ, ಹಿಂದೂಧರ್ಮ ಸರ್ವಾಚಾರ-ವಿಚಾರಗಳ ಒಂದು 
ಸಂಗ್ರಾಹಕ ಧರ್ಮವೇ ಹೊರತುನಾನೇ ಹಿಂದೂ, ನೀನು ಹಿಂದೂವಲ್ಲ 


CC-0. Bhagavad Ramanuja. National Research Institute, Melukote Collection. 


Funding: IKS/Tattva Heritage. Digitization: Sarayu TrustleGangotri 
'6 


ಎಂಬುವ ವಿಗ್ರಾಹಕ ಧರ್ಮವಲ್ಲ! ಸರ್ವಧರ್ಮಗಳ ಅನ್ಯೋನ್ಯ 
ಭಾವವೇ ಹಿಂದೂಧರ್ಮದ ಶಾಸ್ತ್ರೀಯ ಹಾಗೂ ದಾರ್ಶನಿಕಾರ್ಥ. 
ಸ್ಥೂಲದೃಷ್ಟಿಯಿಂದ ನೋಡಿದಾಗ ಘಟ ಪಟವಾಗಲಾರದು. 
ಮಡಕೆಯೇ ಬೇರೆ, ಬಟ್ಟೆಯೇ ಬೇರೆ, ಆದರೆ ಈ ವ್ಯಾವರ್ತಕ 
ದೃಷ್ಟಿ ಮಾನವ-ಮಾನವರಲ್ಲಿ . ಶೋಭಿಸದ್ದು ತಾಯಿಯನ್ನು 
ಕಂಡ ಯಾವೊಂದು ಮಗುವೊ "ಈಕೆ ನನ್ನ 'ತಾಯಿ' ಎನ್ನುತ್ತದೆಯೇ 
ಹೊರತು "ಇವಳು ಹೆಸುವಲ್ಲ' ಎಂದು ಹೇಳದು. ತಾಯಿಯೂ 
ತನ್ನ ಕಂದನನ್ನು "ನನ್ನ ಮಗು' ಎನ್ನುತ್ತಾಳಿಯೇ ಹೊರತು "ಇದು 
ನಾಯಿಯಲ್ಲ' ' ಎಂದು ಎಂದಿಗೂ ಹೇಳಳು. ಅಂತೆಯೇ `ಹಿಂದೂ 
ಮುಸಲ್ಮಾನ್‌ ಅಲ್ಲ, ಮುಸಲ್ಮಾನ್‌ ಹಿಂದೂವಲ್ಲ' ಎನ್ನುವುದು 
ದೇವರು ಮಾನವರಿಗೆ ಕೊಟ್ಟಿರುವ ಅಮೂಲ್ಯ ಬುದ್ಧಿ ಶಕ್ತಿಯನ್ನೇ 
ಅಲ್ಲಗಳೆದಂತೆ, . ಈ ಅನ್ಕೋನ್ಯ-ಅಭಾವ ವ್ಯಾವರ್ತಕ ದೃಷ್ಟಿ 
ಯಿಂದ ಜಗತ್ತನ್ನು ನೋಡುವುದೇನೂ ಜಾಣತನವಲ್ಲವೇ ಆಲ್ಲ. 
ಬಡಗಿಯೊಬ್ಬ ಬೇಸಾಯ ಮಾಡನು; ರೈತ ಮರದ .ಕೆಲಸ 
ಮಾಡನು. ಇದರಿಂದ ಇಬ್ಬರೂ ಕಡಿಮೆ ದರ್ಜಿಯವರೇನು? 
ನೇಕಾರನಲ್ಲಿ ಕೃಷಿಕನ 'ಅಭಾವವನ್ನಾಗಲೀ, ಕೃಷಿಕನಲ್ಲಿ ನೇಕಾರನ 
ಅಭಾವವನ್ನಾಗಲೀ ಕೀಳ್ಮಿಯೆಂದು ಜಾಣರಾದವರು ಎಂದೂ 
ಭಾವಿಸುವುದಿಲ್ಲ. ಸಾಮಾಜಿಕ ಓಟ ಮುಂದುವರಿದು. ಸರ್ವಕ್ಷೇಮ 


೮-0. Bhagavad Ramanuja National Research Institute, Melukote Collectior 


Funding: IKS/Tattva Heritage. Digitization: Sarayu Trust/eGangotri 
€ 


ಬೇಕಿದ್ದರೆ ವ್ಯಕ್ತಿ-ವ್ಯಕ್ತಿಯಲ್ಲಿ ಈ ಅನ್ಯೋನ್ಯ ಅಭಾವಕ್ಕೆ ಬದಲು 
ಅನ್ಯೋನ್ಯ ಭಾವವೇ ಬುದ್ಧಿವಂತಿಕೆ! ಪರಸ್ಪರ ಆದರ ಭಾವ ಜಗತ್ತಿನಲ್ಲಿ 
ನಷ್ಟವಾಗಿ ಹೋಗುವಂತಹ ದೃಷ್ಟಿಕೋಣವನ್ನೇ ನಾವು ಬಿಟ್ಟುಕೊಡ 
ಬೇಕು. ಇಲ್ಲದಿದ್ದರೆ ಸಭೆಗಳಲ್ಲಿ, ಸಂಘ-ಸಂಸ್ಥೆಗಳಲ್ಲಿ, ಪತ್ರಿಕೆಗಳಲ್ಲಿ, 
ಜೀವನದ ಎಲ್ಲಾ ಕ್ಷೇತ್ರಗಳಲ್ಲೂ ಒಡಕೇ ಒಡಕು! ಬಿರುಕೇ ಬಿರುಕು! 


ಜಗತ್ತಿನಲ್ಲಿ ಪ್ರಚಲಿತ ರೂಢಿಯಲ್ಲಿರುವ ಪರಸ್ಪರ ಅಭಾವ, 
ಅಂದರೆ ಅವನು ಇವನಂತಿಲ್ಲ, ಈಕೆಯೇ ಬೇರೆ, ಆಕೆಯೇ , ಬೇರೆ 
ಎಂಬ ದುಷ್ಟ ಮೌಲ್ಯವನ್ನು ಭಗವದ್ಗೀತೆಯ "ಸದ್ಭಾವ, ಸಾಧು 
ಭಾವ' ಇವೆರಡೂ, ನಾಶಮಾಡುವುದೇನೋ ಖಂಡಿತ! ಸಾಮಾಜಿಕ | 
'ದೃಷ್ಟಿಯಿಂದ ನಿರಪವಾದವಾಗಿ ಯಾವಾಗಲೂ ಎಲ್ಲೆಲ್ಲೂ ಎಲ್ಲರಲ್ಲೂ 
ಸದ್ಭಾವನೆಯೇ ಸರಿ. ವ್ಯಾವರ್ತಕ ಭಾವನೆ ಖಂಡಿತ ಸರಿಯಲ್ಲ. 
ಅನ್ಕೋನ್ಯಾಭಾವ ದ ಓಷ್ಟಿಯಿಂದ ಯಾವೊಂದಂ ಒಳ್ಳೆಯ ಕೆಲಸವೂ 
ಹುಲ್ಲುಕಡ್ಡಿಯಷ್ಟೂ ತ ಎರಸವೇ ಬೆಳೆದು ಪಾಸ ಕೂಪಗಳನ್ನೇ 
ತೋಡುತ್ತೇವೆಯಷ್ಟೇ,. ಸತ್ಯಹತ್ಮೆ, ' ಸತ್‌ಕಾರ್ಯಹತ್ಮೆಯಾಗಲು 
ಮಾನವ ತರ್ಕಶಕ್ತಿ ಯನ್ನು 'ಉಪಯೋಗಿಸಲೇಬಾರದು. ಕೇವಲ 
ಬೌದ್ಧಿಕ ತರ್ಕದಿಂದ ಏನೇನೂ ಸಾಗದು. 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri 
೧೦ 


ಮೂರ್ತಿಪೂಜೆಯ ರಹಸ್ಕ : ಸ 

ವಿಶ್ವದ ಯಾವೊಂದು ಸಣ್ಣ ವಸ್ತುವೂ ಇಡೀ ವಿಶ್ವದ 
ಸಂಪೊರ್ಣವೇ! ಹಾಗೆ ನೋಡಿದರೆ. ಪ್ರತಿಯೊಂದು ಸಾವಕಾನೂ, 
ಪ್ರತಿಯೊಂದು ಪ್ರಾಣಿ, ಪ್ರತಿ ಮಾನವನೂ ಸಮಗ್ರ ವಿಶ್ವವೇ! 
ಯಾವುದೊಂದೂ ವಿಶ್ವದ ಚೊರುಪಾರಲ್ಲ, ಅಂಶ ಮಾತ್ರ ಅಲ್ಲ. 
ಒಂದು ಸಣ್ಣ, ಕ್ಷುದ್ರಾತಿಕ್ಷುದ್ರು ಅಣುವನ್ನು ವಿಶ್ಲೇಷಿಸಿದಾಗ ಇಡೀ 
ವಿಶ್ವದ ಸಮಸ್ತ ಶಕ್ತಿಯೂ ಅಷ್ಟರಲ್ಲೇ ತುಂಬಿರುವುದು ಗೋಚರಿಸು 
ತ್ತದೆ, ಒಂದು ಮೇಜು ಇದೆ ಎನ್ನಿ. ಮುಂದುಗಡೆಯಿಂದ 
ಫೋಟೋ ತೆಗೆದರೆ ಒಂದು ಬಗೆ! ಕೆಳಗಿನಿಂದ, ಮೇಲಿನಿಂದ ಅದೇ 
ಮೇಜಿನ ಫೋಟೋ ಬೇರೆಬೇರೆ ಕಾಣಬಹುದು. ಪ್ರಕಾರಭೇದ, 
ಆಕಾರಭೇದ, ಉಭಯಭೇದ, ಇವೆರಡಕ್ಕಿಂತಲೂ ವಿಲಕ್ಷಣವಾದ 
“ಜಾತಿಭೇದ'! ಹೀಗೆ ಅನಂತಾನಂತ ಫೋಟೋಗಳಲ್ಲೂ ವಿವಿಧತೆ 
ಕಾಣಬಹುದೇ ಹೊರತು ಮೇಜವೊಂದೇ! ಸಾರಾಂಶವೆಂದರೆ ಒಂದೇ 
ಮೂಲವಸ್ತು, ಅದರದೇ ನಾನಾ ಆಕಾರ, ಪ್ರತಿಮೆಗಳು. ಇವೇ 
ವಿಸ್ತಾರವಾದ ಜಗತ್ತು. ಹಡ 


ಮೂಲವನ್ನು ಮರೆತು ಬರೀ ಬಾಹ್ಯಾಕಾರಗಳ ದೃಷ್ಟಿಯಿಂದ 
ನೋಡುವ ಪದ್ಧತಿ ಮೌಲಿಕವಾಗದು. ನಿಜ ನಾನೂ, ನನ್ನ 
ಸಹೋದರನೂ ಒಂದೇ ತೆರ ಎನ್ನುವುದು ಗೊತ್ತಾಗುತ್ತದೆ. ಆದರೆ 


೮-0. Bhagavad Ramanuja National Research Institute, Melukote Gollectior 


Funding: IKS/Tattva Heritage. Digitization: Sarayu TrusteGangotri 
೧೧ 


ನಾನೂ ಆ ಎತ್ತೂ ಒಂದೇ ತೆರ ಎನ್ನುವುದು ಸುಲಭವಾಗಿ ಕಾಣದ್ದು 
ನಾನೂ, ಆ ಕಲ್ಲೂ ಒಂದೇ ಸಮಾನವೆನ್ನುವುದಂತೂ ಬಲು ಕಠಿಣ; 
ಅಂದರೆ, ವಿಶ್ವಪ್ರಕೃತಿಯ ಮೂಲ ಅಧಿಷ್ಕಾನ ಚೈತನ್ಯ, ಆ 
ಪರಮ ಚೈತನ್ಯವನ್ನು ಗುರುತಿಸುವ ಶಕ್ತಿ ನನ್ನ ಬುದ್ಧಿಯನ್ನು 
ಸ್ಪರ್ಶಿಸಿಲ್ಲ ಎಂದೇ ಅರ್ಥ. ಭಕ್ತರು ಪೂಜಿಸುವ ಸಾಲಿಗ್ರಾಮದಲ್ಲಿ, 
ಕಲ್ಲಿನ ಶಿಲಾಭಾಗವೇ ಕಂಡೀತು! ಅದೂ ಹೆಚ್ಚಾಗಿಯೇ! ಆದರೂ 
ಸಾಲಿಗ್ರಾಮ, 'ಸಣ್ಣದಾಗಿರುವ ಇಡೀ ಬ್ರಹ್ಮಾಂಡದ ಸಂಕುಲವೇ! | 
: ಇಡೀ ಸಮಗ್ರ ವಿರಾಟ್‌ "ಕಾಸ್ಮಿಕ್‌' ಪ್ರತಿನಿಧಿಯಾಗಿ ಸಾಲಿಗ್ರಾಮ ' 
ಇದೆ. ೧/೨, ೨/೪, ೬/೧೨ ಇತ್ಕಾದಿ, ಲೆಕ್ಕವಿಲ್ಲದಷ್ಟು ಕಂಡರೂ . 
ಗಣಿತಶಾಸ್ತ್ರಜ್ಞರ ಸರಿಯಾದ ದೃಷ್ಟಿಯಲ್ಲಿ ಬೆಲೆ ಒಂದೇ! ಅದೇ 
ರೀತಿ, ಪ್ರಪಂಚದ ಪ್ರತ್ಯೇಕ ಪ್ರತ್ಯೇಕ ಆಕಾರವೂ ಸಮಾನ ಮೌಲ್ಯ 
ವುಳ್ಳದ್ದೇ. ಮಾನವ... ಸಮಾಜಶಾಸ್ತ್ರಜ್ಞನಾದ : ಪಕ್ಷದಲ್ಲಿ 
ಯಾವೊಂದರಲ್ಲೂ, ಯಾವೊಬ್ಬನಲ್ಲೂ ಸುತರಾಂ ಅನ್ಕೋನ್ಯ- 
'ಅಭಾವವನ್ನು ಹೆಚ್ಚಿಸಲಾರ. ಯಾವುದೇ ಬಗೆಯ 'ಪಾರ್ಟಿ' 
ಮಾಡಲಾರ. ನ 


| ವೇದಮಂತ್ರಗಳಿಂದ ಸಾಲಿಗ್ರಾಮ ಮೂರ್ತಿಗಳಲ್ಲಿ ಮೂಲ " 
ಸರ್ವ ಶಕ್ತಿಯ ಆವಾಹನೆಯಾಗಿದೆ. ಎನ್ನುವುದಕ್ಕಿಂತಲೂ ಅದೇ 
ವೇದಮಂತ್ರಗಳಿಂದ ಪರಿಪೂರ್ಣ ಪರಾಶಕ್ತಿಯನ್ನು ತನ್ನ ಹೃದಯ 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri 
೧೨ 


ದಲ್ಲೇ ಪ್ರಶಿಷ್ಮಾಪಿಸಿಕೊಳ್ಳುವುದು ಸರಿಯಾದ ಪ್ರಕ್ರಿಯೆ. 
ತಪ್ಪಲೆಯ ಅನ್ನ ಬೆಂದಿದೆಯೇ ಇಲ್ಲವೇ ಒಂದಗುಳು ತೋರಿ 
ಸುವುದು. ನನ್ನಲ್ಲಿ ಬ್ರಹ್ಮಸಾನ್ನಿಧ್ಯ ಕಾಣದೆ ಬೇರೆಲ್ಲಿ ತಾನೇ ಅಮ 
ಕಂಡೀತು? ಮೂರ್ತಿಯೆಂಬುದು ಒಂದು ದಾರ, ಸೂತ್ರದಂತೆ. 
ಒಂದೊಂದರಲ್ಲೂ ಅಲ್ಲಿರುವ ಮೂಲ ನಮಗೆ ಕಂಡಾಗಲೇ ಇಡೀ 
ಜಗತ್ತು ಕಾಣಲು ಸಿಕ್ಕೀತು, ಜಗತ್ತು ಆ ಬ್ರಹ್ಮಸೂತ್ರದ ಭಾಷ್ಯ! 


ಹಿಂದೂಧರ್ಮದ ವಿಶ್ವಸಂಗ್ರಾಹಕತೆ: 
ಪಾಶ್ಚಿಮಾತ್ಯರ ತರ್ಕ ಶಾಸ್ತ್ರದಲ್ಲಿಯೂ' “ದ್ವೈತೀಕರಣ” - 
ಅದು ಬೇರೆ ಇದು ಬೇರೆ ಎಂಬ ಆತ್ಯಂತಿಕ (ಡಿವಿಜನ್‌ ಬೈ ಡೈಕಾ 
'ಟಿಮಿ) ಒಂದು ಸುಲಭ ಪದ್ಧತಿಯನ್ನು ತರಲಾಗಿದೆ. ಈ ಕ್ರಮ 
ಅನ್ಯೋನ್ಯಾಭಾವ ಸಿದ್ಧಾಂತವೇ ಆಗುತ್ತದೆ. ಪ್ರಪಂಚದ ಯಾವುದೇ 
ಒಂದು ವಸ್ತು ಒಂದು ಕಡೆಯಾದರೆ ತದಿತರ ಸರ್ವವೂ ಇನ್ನೊಂದು 
ಕಡೆ ಎಂಬೀ ನೀತಿಗೆ “ದ್ವೈತೀಕರಣ” ಎಂದು ಹೆಸರು 
ಘಟ- ಘಟೇತರ... ವಿಶ್ವರೂಪ. ಹೀಗೆ ವರ್ಗೀಕರಣ ಮಾಡುವುದು 
ವಿರೂಪೀಕೆರಣದ ಒಂದು ಬಗೆಯೇ ಸರಿ, 
ಪೌರಸ್ತ್ಯ ವೈಶೇಷಿಕ ಶಾಸ್ತ್ರಜ್ಞರು ಪ್ರತಿಯೊಂದು ವಸ್ತು 
ವಿನಲ್ಲೂ ತದಿತರ ವಸ್ತುಗಳಲ್ಲಿಲ್ಲದ ಒಂದು ವಿಶೇಷ ಇದೆ ಎನ್ನುತ್ತಾರೆ ' 
ಯಾದರೂ "ಎಲ್ಲದರಲ್ಲೂ ಒಂದು ಸಾಮಾನ್ಯ ಎಂಬ ಧರ್ಮವನ್ನು 


0-0. Bhagavad Ramanuja National Research Institute, Melukote Collectior 


Funding: IKS/Tattva Heritage. Digitization: Sarayu Trust/eGangotri 
೧೩ 


ಒಪ್ಪ ತ್ತಾರೆ. ವಿಶ್ವದ ಏಕತೆ ಅಥವಾ ಐಕ್ಕವನ್ನು ಒಪ್ಪದಿದ್ದರೂ 
| ಅಂಶತಃ ಸಾಮಾನ್ಯ ಆಂದರೆ ಸಾಮ್ಯವನ್ನು ಒಪ್ಪುತ್ತಾರೆ. ಎಷ್ಟೆಷ್ಟು 
| ಅಂಶದಲ್ಲಿ ವಸ್ತುವಸ್ತುಗಳಲ್ಲಿ ಹೋಲಿಕೆಯ ಸಾಮ್ಯ ಇರುತ್ತದೆಯೋ 
| ಆ ಅಂಶಗಳಲ್ಲಾದರೂ, ಅನ್ಯೋನ್ಯಾಭಾವ ರೂಪಿ ಆತ್ಯಂತಿಕ ಭೇದ 
ವಿಲ್ಲವಷ್ಟೆ. ಆದುದರಿಂದಲೇ ಎಲ್ಲ ವೈಶೇಷಿಕ ಶಾಸ್ತ್ರ ಸ್ರಜ್ಞರೂ ಈ 
ಅನ್ಯೋನು ಭಾವ ಎಂಬ ಪದಾರ್ಥಕ್ಕೆ ಮಾನ್ಯತೆ ನೀಡಿಲ್ಲ. ಆ 
ವಿಶಿಷ್ಟ ಅಭಾವ ಪೂಜಿಸುವ ಪಂಥವೂ ಸೂ ಹಲಾರ್ಥದಲ್ಲಿ € ಹೊರತು 
ಸೂಕ್ಷ್ಮಾರ್ಥದಲ್ಲಿ ಅಲ್ಲ. 


ಆದರೆ ಇಂದಿನ ಜಗತ್ತಿನ ವಾಯುಮಂಡಲ ಈ ಅಭಾವ ಪೂಜೆ 

ಸೃ ತಮತಮಗೆ ಅನುಕೂಲವಾಗಲೆಂಬ ದೃಷ್ಟಿಯಿಂದ ಅಥವಾ 
ದ್ವೈತೀಕರಣವಿದ್ದಷ್ಟೂ . ತಮಗೆ ಅನುಕೂಲವೇ ಎಂಬ ಸ್ವಾರ್ಥ 

ದ ತ ದ್ವೈತದ . ನಿರಂಕುಶ ಸಾಮ್ರಾಜ್ಯವನ್ನೇ ಹರಡಿ 
ಎಲ್ಲೆಲ್ಲೂ ಸ್ಥಾಪಿಸುತ್ತಿದೆ. ರಾಷ್ಟ್ರ ರಾಷ್ಟ್ರಗಳಲ್ಲಿ ಈ ಆತ್ಯಂತಿಕ ಭೇದ 

| ಹೆಚ್ಚುತ್ತಿದೆ. ಪೆ ಸ್ವೈದೇಶಾಭಿಮಾನವೂ ಸ್ವದೇಶಾತಿಮಾನದಲ್ಲಿ ಬೆಳೆಯು 
ತ್ತಿದೆ... ಇಂಗ್ಲೆಂಡಿನ : ಸ್ವದೇಶೀವ್ಯಾಖ್ಯೆ - ತದಿತರ - ಜರ್ಮನಿ, 

| ಫ್ರಾನ್‌ ಲ, ರಷ್ಯಾ, ಪಾಕಿಸ್ಥಾನ, ಹಿಂದೂಸ್ಥಾನಗಳೆ ಅಭಾವವೆಂದೇ। 
ಅದರ" ಅನುಕರಣೆಯನ್ನೇ 'ತಮ್ಮ ತಮ್ಮ ಯಥಾಶಕ್ತಿ ಬೇರೆ ಬೇರೆ 

ರಾಷ್ಟ್ರಗಳೂ ಮಾಡುತ್ತಿವೆ. ಇನ್ನೊ ಬ್ಬರು ಪ್ರಪಂಚದಲ್ಲಿ € ಇಲ್ಲದಂತೆ " 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri 


೧೪ 


ಮಾಡುವುದು ಹೇಗೆ, ಇದೇ ಎಲ್ಲರ ಯೋಜನೆಯಾಗಿದೆ. ತಮ್ಮ 
ಬಲವೃದ್ಧಿ ಎಂದರೆ ಶತ್ರುವಿನ ಬಲಕ್ಷಯವೇ ಎಂಬುದೇ ಸರ್ವ 
ಮಾನ್ಯವಾಗಹತ್ತಿದೆ. ಈ ಅಂಧಾನುಕರಣೆಯಲ್ಲೇ ಜಗತ್ತಿನ 
ರಾಜಕೀಯ ಸಾಗುತ್ತಿದೆ. 


ಆದರೆ ಹಿಂದೂ ಧರ್ಮದ ರಚನೆ ಮಾತ್ರ ಕುರುಡು 
ಅನ್ಕೋನ್ಯಾಭಾವದ ಮೇಲೆ ನಿಂತಿಲ್ಲ. ವಸ್ತು ವಸ್ತುಗಳಲ್ಲಿ, ಜೀವ 
ಜೀವಗಳಲ್ಲಿ ಸಾಮ್ಯವೂ ಇದೆ, ಏಕತೆಯೂ ಇದೆ. ಎಲ್ಲವೂ ಪರಿ 
ಪೂರ್ಣ, ಆದರೂ ಇನ್ನೊಂದರ ಅಂಶ. ಉದಾಹರಣೆಗೆ, ನಮ್ಮ 
ನಮ್ಮ ಪರಿವಾರ ಒಂದು ಚಿಕ್ಕ ವಿಶ್ವಸಮಾಜವೇ ಹೌದು. ಆದರೂ 
ವಿಶ್ವದ ಒಂದು ಅಂಶವೂ ಹೌದು. ಆದುದರಿಂನ ಪರಿವಾರದ ವ್ಯಕ್ತಿ 
ವ್ಯಕ್ತಿಯಲ್ಲಾಗಲೀ, ಇಡೀ ವಿಶ್ವಸಮಾಜದಲ್ಲಾಗಲೀ ಈ ಅನ್ಯೋನ್ಯಾ 
ಭಾವವನ್ನು ಕಣ್ಣುಮುಚ್ಚಿಕೊಂಡು ಯಾರೂ ಒಪ್ಪವಂತಿಲ್ಲ. 
ಇದರಲ್ಲಿ ವಿವೇಕ ಬೇಕು. ಚಿಕ್ಕೆ ಚಿಕ್ಕೆ ಪ್ರತಿಯೊಂದೂ ವಿಶ್ವವೂ 
ಹೌದಂ, ವಿಶ್ವಾಂಶವೂ ಹೌದು. ಇದನ್ನು ಚೆನ್ನಾಗಿ' ಅರಿತೇ ಪರಸ್ಪರ 
ವಸ್ತುಭೇದ ಅನ್ಕೋನ್ಯಾಭಾವವನ್ನು ವಿಶ್ಲೇಷಿಸಬೇಕು. ಯಾವುದ. 
ರಲ್ಲೂ ಪೂರ್ಣ ಅಂಧರಾಗಬಾರದು, 


ಎಲ್ಲಾ ಬಗೆಯ ಧರ್ಮವಿಧಿವಿಧಾನಗಳೂ ಆತ್ಯಂತಿಕ ಭೇದವನ್ನು 
ಸರ್ವಾತ್ಮನಾ ಒಪ್ಪದೇ ಅಂಶತಃ ಒಪ್ಪಿವೆ, ಹಿಂದೂಧರ್ಮದ 


CC-0. Bhagavad Ramanuja National Research Institute, Melukote Collection. 


ON 7 PRLS SSCS BEA BST 


Funding: IKS/Tattva Heritage. Digitization: Sarayu 17506080001] 
೧8 


| ರಚನೆಯೂ ಕೂಡೆ ಈ ವಿಶ್ವಸಂಗ್ರಾಹಕೆ ದೃಷ್ಟಿಯಿಂದಲೇ ವಿಕಾಸ 
| ಗೊಳ್ಳುತ್ತಾ ಹೋಗಿದೆ. ಅಂತೆಯೇ ಸಕಲ ಧರ್ಮಗಳ ಆಚಾರ 
"ವಿಚಾರಗಳಿಗೆ ಹಿಂದೂಧರ್ಮದಲ್ಲಿ ಅವಕಾಶವಿದ್ದೇ ಇದೆ. 


“ಯೋ ಯೋ ಯಾಂ ಯಾಂ ತನುಂ ಭಕ್ತೆ: ಶ್ರದ್ಧಯಾರ್ಚಿತುಮಿಚ್ಛ ತಿ; 
ತಸ್ಯ ತಸ್ಕಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ” 
. ಯಾವ ಯಾವ ರೂಪದಲ್ಲಿ ಭಕ್ತಿ, ಶ್ರದ್ಧೆಗಳಿಂದ ವಿರಾಟ್‌ 
ವಿಶ್ವಪತಿಯನ್ನು ಯಾರು ಯಾರು ಪೂಜಿಸುತ್ತಾ Fo ಅವರವರಿಗೆ 
ಆಯಾಯಾ ರೂಪದಲ್ಲೇ ಅಚಲ ಶ್ರದ್ಧೆಯನ್ನು ಭಗವಂತನು ಸ್ಥಿರ 
ಗೊಳಿಸುತ್ತಾನೆ. ಇದು ಹಿಂದೂಧರ್ಮದ ಮೂಲ ಪ್ರತಿಜ್ಞೆ. ಈ 
ಪ್ರತಿಜ್ಞಾಭಂಗವಾಗಂವಂತೆ ಹಿಂದೂಧರ್ಮಕ್ಕೆ “ಅವರಿವರು ಹಿಂದೂ 
ಗಳಲ್ಲ' ಎಂಬ ಅರ್ಥಮಾಡಲು ಬರುವುದೇ ಇಲ್ಲ. ' 


ಪ್ರಕೃತಿ ಸೃಷ್ಟಿಯಲ್ಲಿ ಸಮನ್ವಯ :. ; 

ವ್ಯಾಸರ... ಬ್ರಹ್ಮಸೂತ್ರ ಸವಃನ್ವಯಕ್ಕಾಗಿಯೇ ಹುಟ್ಟಿ 
| ಕೊಂಡಿತು. ಬ್ರಹ್ಮಸೂತ್ರದ ೨ನೇ ಅಧ್ಯಾಯದ ೨ನೇ ಪಾದದಲ್ಲಿ 
| *ನಾಃಭಾವ ಉಪಲಬ್ಬೇಃ” ಎಂಬುದೊಂದು ಸುಂದರವಾದ ಸಮ 
ನ್ವಯ ಸೂತ್ರ! ಈ ಲೇಖನದ ಹಿಂದಿನ ಸರ್ವಾರ್ಥವನ್ನು ಸಾರ 
ಸಂಕ್ಷೇಪವಾಗಿ ಇಡಬೇಕೆಂದರೆ ಈ ಒಂದು ಸೂತ್ರ ಸಾಕು, 


ದೇನ ನಾನಾನಾ: ನನ ಹಾಸನ ಖಾನ ಖಾಸಾ ವಾನ ದನ 


CC-0. Bhagavad Ramanuja National Research Institute, Melukote Collection. 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri 


೧೬ 


"ಅನ್ಕೋನ್ಯಾಭಾವ' ಎಂಬುದಿಲ್ಲ. ಒಳಸೃಷ್ಟಿಯಾದ ಜ್ಞಾನ ಸ್ಸಿನ, ಹೊರ 
ಸೃಷ್ಟಿಯಾದ ವಸ್ತು ಇವೆರಡರಲ್ಲೂ ಸಂಪೂರ್ಣವ ವಾಗಿ ಪರ್ಗಿ (ಕರಣ 
ಸಾಧ್ಯವಿಲ್ಲ. ಅಂತರ್‌ಜ್ಞಾನಕ್ಕೊ, ಬಾಹ್ಯಾರ್ಥಕ್ಕೂ ಬಿಡಿಸಲಾರದ 
ಸಂಬಂಧವಿರುವಾಗ ಆತ್ಯಂತಿಕ ಅನ್ಯೋನ್ಯಾಭಾವ ಹಿಂದೆ ಹೇಳಿದ, 
`ಡಿವಿಶನ್‌ ಬೈ. ಡೈಕಾಟಮಿ' ದ್ವೈತೀಕರಣ ಪದ್ಧತಿ; ವ್ಯಾಸಸಮ್ಮತ 
ವಲ್ಲ, ಒಂದು ವಿಭಾಗದಲ್ಲಿ ಇನ್ನೊ ೦ದರ ಅಭಾವ ಸುತರಾಂ ಇರಲು 
ಸಾಧ್ಯವೇ ಇಲ್ಲ. ಪರಸ್ಯ ಸ್ಚರಗಳಲ್ಲಿ ಪರಸ್ಪರವೂ ಕಾಣುತ್ತಿರುವುದ 
ರಿಂದಲೇ ಅಭಾವಃ - ನ. ಹೀಗೆ ಸನಾತನ ಸಮನ್ಯ ಯ ದೃಷ್ಟಿಯನ್ನು 
ಒಪ್ಪುವುದಾದರೆ “ಹಿಂದೂಧವರ್ಶಿ ದಲ್ಲಿ” ಅನ್ಯಧರ ಗಳ ಅಭಾವವೆಂಬು 
ದನ್ನು ನಾವು ಹೆ "ಳುವಂತಿಲ್ಲ. 


ಹಿಂದೂ ಧರ್ಮ ಗ್ರಂಥ: 

ಗ್ರಂಥ ಪ್ರಾಮಾಣ್ಯದ ಮೇಲೆ ಹಿಂದೂಧರ್ಮದ ರಚನೆ 
ನಿಂತಿಲ್ಲ, ಶ್ರೌತಸಾಹಿತ್ಯದಲ್ಲಿ ರಚನೆಯ ಮಾತೇ ಬರುವುದಿಲ್ಲ. 
ಆಮೇಲಿನ ಸ್ಮೃತಿ ಸುಬಂಧಿ ಸ್ಮಾರ್ತ ಸಾಹಿತ್ಯಗಳಲ್ಲಿ ರಚನೆಯ ಲಕ್ಷಣ 
ಗಳೂ ಬಲು ಕಡಿಮೆಯಾಗಿಯೇ' ದೊರಕುತ್ತವೆ ಶವ. “ಹಿಂದೂಧರ್ಮ 


ಅದಕ್ಕೆ ಒಂದು ರಚನೆ” ಎನ್ನು ವುದೇ ವಿರೋಧಾಭಾಸ. ಹಿಂದೂ - 


ಧರ್ಮಕ್ಕೆ ಸಂಬಂಧಿಸಿದಂತೆ ಅನೇಕ ಗ್ರಂಥಗಳುಂಟು, ಆದರೆ ಹಿಂದೂ 
ಧರ್ಮ ಯಾವೊಂದು ಗ್ರಂಥದಿಂದಲೂ ಬದ್ಧವಲ್ಲ! ಯಗ್ವೇದಾದಿ 


ಯಾವನಾ ನಾ ನಚ ಮ 


ವಾ ಆನನ 


| Funding: IKS/Tattva Heritage. Digitization: Sarayu 17506080001] 
೧೭ 


ನಾಲ್ಕು ವೇದಗಳೂ, ಬ್ರಾಹ್ಮಣ ಭಾಗಗಳೂ, ಉಪನಿಷತ್‌, ಸ್ಮೃತಿ 
ಗ್ರಂಥಗಳೂ, ರಾಮಾಯಣ ಭಾರತಾದಿ ಇತಿಹಾಸ, ಪುರಾಣ, ಸೂತ್ರ, 
ದರ್ಶನ, ಭಾಷ್ಯಗಳೂ ಇತ್ಯಾದಿ ಸಂಸ್ಕೃತ. ಗ್ರಂಥಗಳೂ, ನಾನಕರ 
ಗ್ರಂಥಸಾಹಬ್‌, ಕಬೀರರ ಬೀಜಕ ಗ್ರಂಥ, ತುಳಸೀ ರಾಮಾಯಣ, 
ತುಕಾರಾಮರ ಗಾಥ ಇತ್ಯಾದಿ ದೇಶಭಾಷಾ ಗ್ರಂಥಗಳೂ ಹೆಚ್ಚೂ 
ಕಡಿಮೆ ಹಿಂದೂಧರ್ಮಕ್ಕೆ ಸಂಬಂಧಪಟ್ಟವೇ ಆದರೂ ಹಿಂದೂಧರ್ಮ 
ಈ ಯಾವ ಒಂದು ಗ್ರಂಥದ್ದೂ ಅಲ್ಲ. ಈ ಗ್ರಂಥಗಳೂ ಹಿಂದೂ | 
ಧರ್ಮವೂ ಬೇರೆ ಬೇರೆ ಅಲ್ಲ. ಎರಡರಲ್ಲೂ ಅದ್ವೈತ. ಅದು 
ಶಂಕರಾಚಾರ್ಯರು ಷಟ್ಟಿದಿಯಲ್ಲಿ ಹೇಳುವ ರೀತಿಯ ಅದ್ವೈತ. 


ಸತ್ಯಪಿ ಭೇದಾಪಗಮೇ ನಾಥ ತವಾಹಂ, ನ ಮಾಮಕೀನಸ್ತ್ವಮ್‌। 
ಸಾಮುದ್ರೋ ಹಿ ತರಂಗಃ, ಕೃಚನ ಸಮುದ್ರೋ ನ ತಾರಂಗಃ॥ 


“ಓ ಭಗವನ್‌ ! ನಿನ್ನಲ್ಲೂ ನನ್ನಲ್ಲೂ ಅದ್ವೈತದ ಸಂಬಂಧ 
ಇದ್ದರೂ ನಾನು ನಿನಗೆ . ಸೇರಿದವನೇ ಹೊರತು, ನೀನು ನನಗೆ 
ಸೇರಿದವನಲ್ಲ. ವ್ಯವಹಾರದಲ್ಲಿ ನೋಡಿ! ಆಲೆಗಳು ಸಮುದ್ರಕ್ಕೆ 
ಸಂಬಂಧಪಟ್ಟವೇ ಹೊರತು ಸಮುದ್ರ ಅಲೆಗಳದು ಎಂದು ಯಾರೂ 
ಬ್ಬರೂ ಹೇಳರಷೆ .” ಇದೇ ನ್ಯಾಯ ಹಿಂದೂಧರ್ಮಕ್ಕೂ, ಗ್ರಂಥ 
ಗಳಿಗೂ ಅನ್ವಯವಾಗುತ್ತದೆ. 


ಕ್ಕ 


0-0. Bhagavad Ramanuja National Research Institute, Melukote Collection. 


TAOIST TALES 


Funding: IKS/Tattva Heritage. 1೮. 2 Sarayu TrusteGangotri | 
| 
ವೇದ ಪ್ರಾಮಾಣ್ಯದ ಭಾವ 2 
ವೇದಪ್ರಾಮಾಣ್ಯವನ್ನು ಹಿಂದೂಧರ್ಮದ ಒಂದು ವಿಶಿಷ್ಟ 
ಲಕ್ಷಣವನ್ನಾಗಿಯೇ ಪಂಡಿತರು. ತಿಳಿಯುವರು, ಭಗವಂತನಲ್ಲಿ 
ನಂಬಿಕೆಯಿಲ್ಲದಿದ್ದರೂ ಪರವಾಗಿಲ್ಲ. ವೇದದಲ್ಲಿ ಮಾತ್ರ ನಂಬಿಕೆ 
ಇರಲೇಬೇಕು! ಇದರ ಅರ್ಥವೆ *ನಾಗುತ್ತ ದೆ? ಆಸ್ತಿಕ ಷಡ್‌ದರ್ಶನ 
ಗಳಾದ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ 
ಮೀಮಾಂಸೆ, ಉತ್ತರಮೀಮಾಂಸೆ, ಇವೂ, ತದ್‌ ಭಿನ್ನೆಗಳಾದ ನಾಸ್ತಿಕ 
ಗಳೆನ್ನುವ ಷಡ್‌ದರ್ಶನಗಳೂ ಅಂದರೆ, ಚಾರ್ವಾಕ, ಬುದ್ಧ, ಸುಗತ 
ಯೋಗಾಚಾರ, ಮಾಧ್ಯಮಿಕ, ಜೈನ ಇವೆರಡನ್ನೂ ಹೀಗೆ ಆಸ್ತಿಕ - 
ನಾಸ್ತಿಕ ಎಂದು ವರ್ಗೀಕರಿಸುವುದರ ಅರ್ಥವೇನು ? ಏನು ಕಾರಣ? 


ಇದರ ಉತ್ತರ ಹೀಗೆ ಸಿಗಬಹುದು. “ಪುರಾಣಾದಿ ಗ್ರಂಥ 
ಗಳಾದರೆ ಮಾನವನ ತಿಳುವಳಿಕೆಗೆ ಎಟಕುವಂಥವು. ಆದರೆ 
ವೇದಾರ್ಥ ತಿಳಿಯದು. ವೇದಕ್ಕೆ ಅರ್ಥವನ್ನೇ ಮಾಡಲಾಗುವುದಿಲ್ಲ 
ಎನ್ನುವುದಷ್ಟೇ ಅಲ್ಲ. ವೇದಕ್ಕೆ ಅರ್ಥ ಮಾಡಲೇಕೂಡದು! ಅದೂ 
ಅಲ್ಲದೆ ವೇದಕ್ಕೆ ಅರ್ಥವೇ ಇಲ್ಲ!” ಹೀಗೆಲ್ಲಾ ಪ್ರಾಚೀನ ಮೀಮಾಂಸ 
ಕರು ಬಹಳಷ್ಟು ಆಗಿಹೋಗಿದ್ದಾರೆ! ಇದಕ್ಕೆ ಕಾರಣವೇನೆಂದರೆ 
ವೇದಾರ್ಥ ತಿಳುವಳಿಕೆಗೆ ಮೀರಿದ್ದು ಎಂಬ ವೇದಾರ್ಥದ _ 
| 


ನಾನಾನಾ ವ ಬಂದ ಮಾ 


ಅಜಿ ತ್ಲೇಯತ್ವ ವೇ ವೇದ ಪ್ರಾವಚಣ್ಯಕ್ಕೆ ಅಭೇದ್ಮ ಕವಚ! 


CC-0. Bhagavad Ramanuja National Research Institute, Melukote Collection 


Funding: IKS/Tattva Heritage. Digitization: Sarayu TrusteGangotri 


೧೯ 


ವೇದಗಳಿಗೆ ಪ್ರಮಾಣ? ಅದನ್ನು ಕೇಳಬೇಡಿ. ಅವು ಸ್ವತಃ 
ಪ್ರಮಾಣ! ಈ ತೆರದ ಸ್ವಯಂ ಪ್ರಾಮಾಣ್ಯವನ್ನು ಆರ [ಸಮಾಜ 
ಒಪ್ಪುವಂತೆ ಕಾಣುವುದಿಲ್ಲ. ವ ಸಾ ಒಪ್ಪುವ ಹಳೆಯ 
ಆಸ್ತಿಕೆ ದಾರ್ಶನಿಕರೂ ಸರ್ವಾತ್ಮನಾ “ಸ್ವತಃ ಪ್ರಾಮಾಣ್ಯ' ವನ್ನು 
ಬೇದಗ್ಗಳಗೆ ಒಪ್ಪುವುದಿಲ್ಲ. ವೈಶೇಷಿಕ ಸೂತ್ರ' ಒಂದು ಹೀಗಿದೆ; 
*ತ್ತದ್‌ವಚನಾತ್‌" ಆಮ್ನಾಯಸ್ಯ . ಪ್ರಾಮಾಣ್ಯಮ್‌” ಅಂದರೆ | 
“ಧರ್ಮವನ್ನು ಹೇಳುವುದರಿಂದ ವೇದ ಪ್ರಮಾಣ. ಪ್ರತ್ಯಕ್ಷ ಹಾಗೂ | 
ಅನುಮಾನಗಳಿಂದಲೇ ಧರ್ಮವೆಂಬುದು ನಿಶ್ಚಿತವಾಗುತ್ತದೆ. ” | 
ಆದುದರಿಂದ ನಿರಪೇಕ್ಷ ಸ್ವತಂತ್ರ ಪ್ರಮಾಣ ವೇದವೆಂದಾಗಲಿಲ್ಲ! | 


ದರ್ಶನಗಳಲ್ಲಿ ಆಸ್ತಿಕ-ನಾಸ್ತಿಕ ಭೇದಗಳೆಂಬ ವರ್ಗೀಕರಣಕ್ಕೆ 

ಕಾರಣ ಆತ್ಮದ ಅಸ್ತಿತ್ವ ಹಾಗೂ ಆತ್ಮದ ನಾಸ್ತಿತ್ವವನ್ನು ಅವಲಂಬಿ | 

ಸಿದೆ. ಇಲ್ಲಿ ಹೀದಪ್ರಾಮಾಣ್ಯ ದ ಮಾತೇ. ಬಾರದು, ಅದೊ ಸ್ವತಂತ್ರ 

ವಾಗಿ. ದೇವರಿಗಿಂತ ವೇದ ಪ್ರಮಾಣವೆನ್ನುವುದಕ್ಕೆ ಎದುರಾಗಿ | 

| ಫೇದಕ್ಕೆಂತ ಗುರುವೇ ಪ್ರಮಾಣ. ಗುರುವಿಗಿಂತ ನಾನೇ ಎಂದರೆ 
ಅತ್ಮಪ್ರವಕಾಣ! ಹೀಗೂ ಹೇಳಲು ಬಂದೀತು. ಅಂತೂ ಹಿಂದೂತ್ವಕ್ಕೆ : 
ವೇದಪ್ರಾಮಾಣ್ಯವನ್ನು ಲಕ್ಷಣವಾಗಿ ಗಂಟು ಹಾಕಿರುವ ಪಂಡಿತರ 
ವಿಚಾರವೂ ಅಷ್ಟೇನೂ ಆಳವಾದುದಲ್ಲ. 


CC-0. Bhagavad Ramanuja National Research Institute, Melukote Collection. 


ಟ್ಟ 


Funding: IKS/Tattva Heritage. Digitization: Sarayu TrusteGangotri 
೨೦ 


| 
| 
“ವೇದಕ್ಕೆ ಅರ್ಥವನ್ನೇ ' ಮಾಡಬೇಡಿ. ಆದರೆ ಪ್ರಾಮಾಣ್ಯ | 
ಬುದ್ಧಿ ಮಾತ್ರ ಇರಲಿ.” ಈ ಸಿದ್ಧಾಂತ ಸ್ವಲ್ಪ ಮಟ್ಟಿಗೆ ಸರಿಹೋಗು | 
ತ್ತದೆ. ಏಕೆಂದರೆ, ವೇದಕ್ಕೆ ಏನು ಅರ್ಥವೋ ಅದು ಬಲು ಪವಿತ್ರ | 
ಹಾಗೂ' ನಿಗೂಢ. ಇಂತಹ ಶ್ರದ್ಧೆಯಿಂದ ವೇದ ಪ್ರಾವಕಾಣ್ಯಬುದ್ಧಿ | 
ಇಟ್ಟುಕೊಂಡರೆ ಶಾಸ್ತ್ರ ದೃಷ್ಟಿಯಿಂದ ಸಂಭವನೀಯವೇ. ಯಾರಿಗೆ | 
ಕೇವಲ ಸ್ವಸ್ತಿಕ ಆಕಾರದಲ್ಲೇ ಬ್ರಹ್ಮದರ್ಶನವಾಗಬಹುದೋ | 
ಅಂತಹ ವೇದಶ್ರದ್ಧಾಳುಗಳಿಗೆ ವೇದದಲ್ಲೇ ಬ್ರಹ್ಮದರ್ಶನವಾಗಲ | 
ಅಡ್ಡಿಯಿಲ್ಲ. ಆಂದರೆ, ಇದಂ ಮೂರ್ರಿಪೊಜೆಯಾಯಿತು. ಮೂರ್ತಿ | 
"ವಲ ಲೌಕಿಕ ದೃಷ್ಟಿಯಿಂದಲ್ಲ. ಸಾಲಿಗ್ರಾಮ ಗೋಳಾಕಾರದಲ್ಲಿದೆ. | 
ಎಂದರೆ ಆ ಬಗೆಯ ಮೂರ್ತಿಪೂಜೆ ವ್ಯರ್ಥ. ಸಾಶಿಗ್ರಾಮದ ಬಗೆಗೆ 
ಭೌತಿಕ ಜ್ಞಾನ ಬೇರೆ, ಮೂರ್ತಿಪೂಜೆ ಬೇರೆ. ನಿಜವಾದ ಪೊಜಕನಿಗೆ | 
ಮೂರ್ತಿ ಅಲೌಕಿಕ. | | 
ಈ ಸಿದ್ಧಾಂತದ ಪ್ರಕಾರ ವೇದಕ್ಕೆ ಅರ್ಥ ಮಾಡದಿದ್ದರೂ ಸರಿ | 
ಹೋಗುತ್ತದೆ. ನಿಜವಾಗಿಯೂ ವೇದಕ್ಕೆ ಅರ್ಥ ಮಾಡಲೇ ಕೂಡದು. | 
“ಅಗ್ನಿವರ್‌ ಈಳೇ ಪುರೋಹಿತಂ” 'ಗೆ ಬದಲಾಗಿ “ವಹ್ನಿಂ 
ಈಳೇ ಪುರೋಹಿತಂ” ನಡೆಯದು! - ಅನುವಾದವೂ ನಡೆಯದು! | 
ವೇದದ ಬಗೆಗೆ ಪೂಜ್ಯ ಬುದ್ಧಿಯಷ್ಟೇ ಸರಿ, ಪ್ರರೋಹಿತಂ- ನನ್ನ | 
ಮುಂದಿರುವ, ಆಗ್ನಿಂ - ಬೆಂಕಿಯನ್ನು, ಈಳೇ - ನಾನು ಸ್ತುತಿಸು 


CC-0. Bhagavad Ramanuja National Research Institute, Melukote Collection 


Funding: IKS/Tattva Heritage. Digitization: Sarayu 77506580001] 
ತ್ತೇನೆ. . ಹೀಗೆ ಅರ್ಥೈಸುವುದೂ ಸರಿಯಲ್ಲ: ಒಂದೇ ಅಖಂಡ 


ಬ್ರಹ್ಮಧಾರೆಯಲ್ಲಿ ವೇದದ ಅಧ್ಯಯನ, ಪ್ರವಚನದಿಂದಲೆ ವೇದದ. 
ಯಥಾರ್ಥವಾದ ಅರ್ಥ ತಿಳಿಯಬಹುದು. . ಅಗ್ನಿಂ: ಎಂದರೂ 


ಬ್ರಹ್ಮವೇ, ಈಳೇ ಎಂದರೂ ಬ್ರಹ್ಮವೇ, ಪುರೋಹಿತಂ ಎಂದರೂ 


ಬ್ರಹ್ಮವೇ. ಈ ವಿಚಾರ ಸರಣಿ ಬಲು ಕಡಿಮೆ ಜನರಿಗೆ ರುಚಿಸಿದರೂ 
ಸರಿಯೇ," ಈ ಪದ್ಧತಿಯಿಂದಲೇ: ವೇದಾರ್ಥ ಯಥಾರ್ಥವಾಗಿ 
ತಿಳಿದೀತು. HA 
ಉಪಾಸನೆಗೆ ಯಾವ ಮೂರ್ತಿಯಾದರೊ" ` ಹಿಂದೂಧರ್ಮ 
ಒಪ್ಪುತ್ತದೆ." "ಮೂರ್ತಿ ಬಂಧನ ಹಿಂದೂಧರ್ಮದ ಅಂಶವಲ್ಲ: 
ಅಂತೆಯೇ .ಗ್ರಂಥ`' ಬಂಧನವೂ ಹಿಂದೂಧರ್ಮದ ಅಂಶವಲ್ಲ. ` 
ಉಪಾಸನೆಗೆ ಗೀತಾಮೂರ್ತಿಯಾಗಬಹುದು ಹಲವರಿಗೆ. : ಸಂಸ್ಕೃತ 
ಬಾರದವನು ಗೀತಾ ಪುಸ್ತಕವನ್ನೇ ಪೂಜಿಸಬಹುದು. “ಅದರಿಂದಲೇ 
ಆತನ' ಭಾವಶುದ್ಧಿ ಏರ್ಪಡಬಹುದು. - ಒಂದು ದಿನವೇನಾದರೂ 
ಭಗವದ್ಗೀತೆಯ. ಮೇಲೆ ಸರಕಾರ ನಿಷೇಧ ' ತಂದರೂ., ಪ್ರಾಣ 
ತೆತ್ತಾನು `ಗೀತಾಭಕ್ತೆ, ಅದನ್ನು” ಆತ ಲೆಕ್ಕಿಸುವುದಿಲ್ಲ.' ಅಂಥವನನ್ನು :  ' 
ಗೀತೆಯಲ್ಲಿ ' ಏನಿದೆ ಎಂದು ಕೇಳಿ, '. ಉತ್ತರ ಏನು ಕೊಟ್ಟಾನು? 
“ಸತ್ಯ ಹೇಳು, ` `ಪ್ರೇಮದಿಂದಿರು, ದೇವರನ್ನು ಮರೆಯಬೇಡ." 
ಅವನಿಗೇನೂ ವೇದಪ್ರಾಮಾಣ್ಯದ ಸೋಂಕೇ ಇಲ್ಲ. ಆದರವನಂ 


CC-0. Bhagavad Ramanuija National Research Institute, Melukote Collection. 


Funding: IKS/Tattva Heritage. Digitization: Sarayu TrusteGangotri | 
೨೨. 


ವೇದ ನಿಂದಕನಲ್ಲ. ಒಂದುವೇಳೆ ನಿಂದಿಸಿದರೂ ಗೀತಾಪ್ರೇಮದ 
ಉತ್ಕಟತೆಯಿಂದ ಹಾಗೆ ಹೇಳಬಹುದು. ಜ್ಞಾನೇಶ್ವರರು: ವೇದ 
ವನ್ನು “ಜಿಪುಣ' ಎನ್ನುತ್ತಾರೆ. ನಿಮಗೆ ವೇದ ದೇವರ ಉಸಿರಾದರೆ, 
ಗೀತೆಯೇ ಅವರಿಗೆ ಭಗವದ್‌ ವಾಣಿ, 


ಈ ಎರಡೂ ತೆರದವರನ್ನು ಯಾರು ತಾನೇ ಹಿಂದೂ ಅಲ್ಲ 
ಎನ್ನಲಾದೀತು? . 


ಸರ್ವ ಸಾಹಿತ್ಯಗಳ ಅದಿಗ್ರಂಥವೆಂದರೆ ವೇದವೇ, : ಪರಮ 
ಪಾವನರಾದ ಬ್ರಾಹ್ಮಣರು ತಮ್ಮ ಮಾಂಸ-ವರೂಳೆ ತೇಯ್ದು ' * 
ತೇಯ್ದು ವೇದದ ರಕ್ಷಣೆ ಗೈದಿದ್ದಾರೆ, ವೇದಾರ್ಥ, ನಿಗೂಢ 
ಇತ್ಯಾದಿ ಕಾರಣಗಳಿಂದ. ವೇದಪಾ.ಮಾಣ್ಯ ಹೇಳಿದರೂ ಹೀಗೆ 
ಪೂಜ್ಯ ಭಾವನಾ ಮಾತ್ರದಿಂದ ವೇದಪ್ರಾಮಾಣ್ಯ ಇರಬಹುದಾದರೂ 
ಅದರ ಬಲಾತ್ಕಾರ ಯಾರ ಮೇಲೂ ಹಾಯದು. - ವೇದಕ್ಕೆ ಬದಲು 
ಗೀತೆಯಷ್ಟೇ ಅಲ್ಲ, ಅರ್ಥನಿರಪೇಕ್ಷ ಪೂಜ್ಯ ಬುದ್ಧಿಯಿಂದ, ನಾನಾ . 
ಮೂರ್ತಿ ಪೂಜೆಗಳಂತೆ ಈಶ್ವರನ ಒಂಭತ್ತನೆಯ ಅವತಾರವಾದ 
ಬುದ್ಧನನ್ನು "ಪೂಜಿಸಿದರೆ ಹಿಂದೂಧರ್ಮಕ್ಕೆ ಆತನೇನೂ ಬಾಹ್ಮನಲ್ಲ. : 
ಸ್ನಾನ, ಸಂಧ್ಯಾವಂದನೆ. ಮಾಡಿ ಬೈಬಲ್‌? ಎಂದರೆ ಸಾಕ್ಷಾತ್‌ 
*ಬ್ರಹ್ಮವೇ' ಎಂಬ ಶ್ರದ್ಧೆಯಿಂದ ಹಿಂದೂಧರ್ಮದ ಬಾಹ್ಯಾಚಾರ 


ದ ಕ ವಾ ನಾನಾನಾ ವ ರ ತ 
೯ ರ 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu 17506080001] 


೨೩ 


ಮರೆತು ಓರ್ವ ಉಪಾಸನೆ .ಮಾಡಿದರೂ ಅವನೇನೂ ಹಿಂದೂ 
ಧರ್ಮಕ್ಕೆ ಬಾಹ್ಮನಲ್ಲ. | 


ಇಲ್ಲೊಂದು ಪ್ರಶ್ನೆ ಕೇಳಬಹುದು: “ನೀವು ಹೇಳುವುದೆಲ್ಲಾ 
ಅಸಹಜ, ಅಸ್ವಾಭಾವಿಕ” ಎಂದು. ಆದರೆ ಅಸಂಭವವಲ್ಲವಷ್ಟೆ? 
ಜನ ಗುಲಾಮರಾಗಿ ವಿ:ಷನರಿಗಳ ಪ್ರಭಾವಜಾಲಕ್ಕೆ ಒಳಗಾಗುವರೆಂಬ 
ಮಾತಿರಬಹುದಾದರೂ ಓರ್ವ ಸತ್ಬುರಂಷನ ಮುಖದಿಂದ ಕ್ರಿಸ್ತನ 
ಜೀವನ ಕೇಳಿ ಆ ಮಹಾನುಭಾವನ ಬಗೆಗೆ ಭಕ್ತಿ ಉಂಟಾಯಿತೆನ್ನಿ 
ಆದರೆ ಮತಾಂತರ ಹೊಂದಲು ಇಚ್ಛಿಸನು, ಅಂಥವನು ಹಿಂದೂವಲ್ಲ | 
ಎಂದು ' ಹೇಳಲು -ಸಾಧ್ಯವಿಲ್ಲ - ಇದು ಸ್ಪಷ್ಟವಾದ ವಿಚಾರ. | 
ಇಷ್ಟೆಲ್ಲಾ ಹೇಳಿದುದರ ತಾತ್ಸರ್ಯವೆಂದರೆ ಈಗ ಸಾಮಾನ್ಯ ಧಾರಣ 
ಇರುವಂತೆ, , “ವೇದಪ್ರಾಮಾಣ್ಯ'ದ ಆಗ್ರಹವನ್ನೇ ಇಟ್ಟುಕೊಂಡರೆ 
ಬರಬಹುದಾದ ಆಪತ್ತುಗಳನ್ನು ಚಿಂತಿಸಬೇಕೆಂಟುದೇ. ಆದುದರಿಂದ 
"ವೇದ' ಎಂಬ ಮಹಾ ಶಬ್ದಕ್ಕೆ ವ್ಯಾಪಕವಾದ ಅರ್ಥ ಮಾಡುವುದೇ 
ಉಚಿತ." "ವೇದ' ಎಂಬುದರಲ್ಲಿ ಸರ್ವಧರ್ಮಗಳ ಸಮಾವೇಶ 
ವುಂಟೆಂದರೆ ಚರ್ಚೆಗಳು ಕಡಿಮೆಯಾಗುವುವು.. ಹಿಂದೂಧರ್ಮದಲಿ 
ಮೂರ್ತಿ ಪೂಜೆಯಿರುವುದೂ 'ಇದರಿಂದ ಸಾಬೀತು ಆಗುತ್ತದೆ. ಇಂದ 
ನಂತೆ ಸಣ್ಣ ಅರ್ಥದಲ್ಲಿ ಗ್ರಂಥಪ್ರಾಮಾಣ್ಯ ಸಾಧಿತವಾಗದು. ಕೇ 


ಕ 
ಕೆ 


CC-0. Bhagavad Ramanuja National Research Institute, Melukote Collection: 


| 


Funding: IKS/Tattva Heritage. Digitization: Sarayu TrusteGangotri ' 


ಅನಾ 


ಹಿಂದು ಶಬ್ದದ ನಿರುಕ್ತ 


ಹಿಂಸೆಯಾ ದೂಯತೇ ಚಿತ್ತಂ 
ಸವೈ ಹಿಂದುರಿತಿ ಸ್ಮೃತಃ 
-ವಿನೋಜಾ 


ಹಾ ನಾನಾ ನ 


“ಹಿಂಸೆಯ ಹೆಸರು ಕೇಳಿದರೆ ಸಾಕೆ. ಯಾರ ಮನಸ್ಸು ದಂಃಖ 
ಗೊಳ್ಳು )ವುದೋ, ಅಂತಹ ಪರಮ ರ ಕರುಣಾಳುವೇ ಹಿಂದು” 


೧. *ಸತ್ಯ ಧರ್ಮಾಯ ಡೈಷ್ಣಯೇ' 
' ಸತ್ಯ ಧರ್ಮವೇ ಹಿಂದೂಧರ್ಮ 
-ಈಶಾವಾಸ್ಕೋಪನಿಷತ್‌ 


೨. “ಯಮೇವ ಏಷ ವೃಣುತೇ* 
ಪ್ರೇಮ ಧರ್ಮವೇ ಹಿಂದೂ ಧರ್ಮ ' 
ಹ .. “ಉಪನಿಷತ್‌ 
೬. ಭೂತದೆಯಾಂ ವಿಸ್ತಾರಯಂ X 
ಕರುಣೆಯೇ ಹಿಂದೂ'ಧರ್ಮ 
-ಶಂಕರಾಚಾರ್ಯ 


ಟನ ವ ಗ 5 
ನೆ ವ ಮಮನ ವ ದ 
K p ಚ - 


ಸ 1000, Bhagavad Ramanuja National Research Institute, Melukote colecton. 


Funding: IKS/Tattva Heritage. Digitization: Sarayu 71506080001] 


ಈ ಪುಸ್ತಕದ ಜಿಲೆ 


ಶ್ರದ್ಧಾಪೂರ್ವಕ ಇದರ ನಿತ್ಯಪಠನ 

ನಿತ್ಯ ಕಥನ 

ನಿತ್ಯ ಶ್ರವಣ 

ನಿತ್ಯ ಮನನ 

ನಿತ್ಯ ಜೀವನದಲ್ಲಿ ಆಚರಣೆ 

ನಿತ್ಯ ನಿಮ್ಮ ಖರ್ಚಿನಲ್ಲಿ ಒಂದಂಶ ಇಂತಹ” 
ಸತ*ಸಾಹಿತ್ಯ ಪ್ರಕಾಶನಕ್ಕೆ ಸಂಪತ್ತಿದಾನ, - 


ಣಿ ಈ «0 ಟಿ ಓಟ ೦ 


ಮುದ್ರಕರು 
ಜನಪದ ಸೇವಾ ಟ್ವಿಸ್ಟ್‌ ಮುದ್ರಣಾಲಯ, 
ಮೇಲುಕೋಟೆ, 


CC-0. Bhagavad Ramanuja National Research Institute, Melukote Collection. 


Funding: IKS/Tattva Heritage. Digitization: Sarayu TrustleGangotri 


ಅಜಯ ಪಾ ವಿರಿಂ೦ಇ ೦ಈ 


ವಿನೋಬಾ ಶತಮಾನೋತ್ಸವದ (೧೯೯೫) ರ ಹೊತ್ತಿಗೆ 
ಬೆಳಕು ಕಾಣಬೇಕಿರುವ 


ಅರೈಯರ್‌ ಕೃತಿಗಳು 
(ವಿನೋಬಾ ಆದೇಶಾನುಸಾರ) 


ಸ | 
: | | 4 
ಕ ಸ್‌ 
೧. ಯಂಜಂರ್ವೇದಸಾರ ಳಿ 
ಶ್ರಿ ಆಳ್ದಾರ್‌ ಸಿರಿವಚನಸಾರ 

೩, ರಾಮಾನುಜ ವಚೆನಸಾರ 

೪, ಸಮನ್ವಯ ತ್ರಿವೇಣೀ 

೫, ಯದುಶೈಲನಾಥ ಶತಕ ನಾಲ್ಕೂ 

ಹ್ಕಿ ಪಂಚೋ ತ್ಸ ವ | 
(ಯಾತ್ರಾಸ್ಥಳಗಳ ಆದರ್ಶವೇ ಗ್ರಾಮದಾನ ರಹಸ್ಕ) 
ಈ೦೪499999999999999 99299999999992994999994, 


p40. Bhagavad Raménuja National Research Institute, Melukote Collection 
¥ 1 ಕ ತ ಇಲ್ಲ್‌ 


ಲ್‌ = 


